ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಒತ್ತುವರಿ ಜಮೀನುಗಳ ತೆರವುಗೊಳಿಸುವುದರ ಬಗ್ಗೆ 

ಡಾ. ಜೈಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) - 

96 (869) ಮಾನ್ಯ ಕಂದಾಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 

(ಅ) ರಾಜ್ಯದಲ್ಲಿ ಸಾರ್ವಜನಿಕರ ಜಮೀನುಗಳು ಸರ್ಮೇ ಮಾಡಿ ಒತ್ತುವರಿಯಾದ ಪ್ರಕರಣಗಳೆಷ್ಟು ; 
(ಆ) ಒತ್ತುವರಿ ತೆರವುಗೊಳಿಸದ (ನ್ಯಾಯ ದೊರಕಿಸಿ ಕೊಟ್ಟಿ) ಪ್ರಕರಣಗಳು ಎಷ್ಟು; 


(ಇ) ಒತ್ತುವರಿಯಾಗಿ ತೆರವುಗೊಳಿಸದೇ ಬಾಕಿ ಉಳಿದ ಪ್ರಕರಣಗಳೆಷ್ಟು ; (ಬೆಂಗಳೂರು ನಗರ, ಬೆಂಗಳೂರು 
ಗ್ರಾಮಾಂತರ, ತಾಲ್ಲೂಕುವಾರು ಹೋಬಳಿವಾರು ವಿವರ ನೀಡುವುದು) 


(ಈ) ಸಾರ್ವಜನಿಕರು ತಮ್ಮ ಒತ್ತುವರಿ ಜಮೀನನ್ನು ಸರ್ಮೇಯರ್‌ ಅಳತೆ ಮಾಡಿ, ಒತ್ತುವರಿಯಾಗಿದೆ 
ಎಂದು ಸಾಬೀತಾದ ನಂತರ ಆ ಜಮೀನನ್ನು ಬಿಡಿಸಿ ಕೊಡಲು ಯಾವ ಕ್ರಮ ಅನುಸರಿಸಬೇಕು; 


(ಉ) ಇ೦ತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳೇನು? 


